Kerala Gazette No. 14 dated 3rd April 2018 . 


PART I 


Section iii 


सत्यमेव जयते 


_040 


GOVERS 


KERALA 


ಕೇರಳ ಸರಕಾರ 
ಕಾನೂನು ( ಶಾಸನ ರಚನೆ - ಬಿ) ಇಲಾಖೆ 


ಅಧಿಸೂಚನೆ 


ನಂಬ್ರ 2197/ಲೆಗ್, ಬಿ1/ 2017/ಕಾನೂನು, ತಿರುವನಂತಪುರಂ , 


2017 ಮಾರ್ಚ್ 28, 
1192 ಮೀನ 14/ 

1939 ಚೈತ್ರ 7. 


ಕೇರಳ ರಾಜ್ಯ ವಿಧಾನಸಭೆಯ ಈ ಕೆಳಗಿನ ಅಧಿನಿಯಮವನ್ನು ಸಾರ್ವಜನಿಕರ 
ಅವಗಾಹನೆಗಾಗಿ ಈ ಮೂಲಕ ಪ್ರಕಟಿಸಲಾಗುವುದು . ವಿಧಾನಸಭೆ ಮಂಜೂರು ಮಾಡಿದಂತಹ 
ಮಸೂದೆಗೆ 2017 ಮಾರ್ಚ್ 25ನೇ ದಿನಾಂಕದಂದು ರಾಜ್ಯಪಾಲರ ಅನುಮತಿ ಲಭಿಸಿತು. 


ರಾಜ್ಯಪಾಲರ ಆಜ್ಞಾಪ್ರಕಾರ , 


ಬಿ. ಜಿ . ಹರೀಂದ್ರನಾಥ್ , 


ಕಾನೂನು ಕಾರ್ಯದರ್ಶಿ . 


G, 13 /2017/ GPC. 


19 


2017ರ 5ನೇ ಅಧಿನಿಯಮ 


2017ರ ಕೇರಳ ರಾಜ್ಯ ಅಲ್ಪಸಂಖ್ಯಾತರ ಆಯೋಗ ( ತಿದ್ದುಪಡಿ) ಅಧಿನಿಯಮ 
2014ರ ಕೇರಳ ರಾಜ್ಯ ಅಲ್ಪಸಂಖ್ಯಾತರ ಆಯೋಗ ಅಧಿನಿಯಮವನ್ನು 

ತಿದ್ದುಪಡಿಮಾಡುವುದಕ್ಕಿರುವ 


ಒಂದು 


ಅಧಿನಿಯಮ 


ಪೀಠಿಕೆ. 2014ರ ಕೇರಳ ರಾಜ್ಯ ಅಲ್ಪಸಂಖ್ಯಾತರ ಆಯೋಗ ಅಧಿನಿಯಮವನ್ನು ಈ 
ಕೆಳಗಿನ ಅಗತ್ಯಗಳಿಗಾಗಿ ತಿದ್ದುಪಡಿ ಮಾಡುವುದು ಯುಕ್ತವಾಗಿರುವುದರಿಂದಲೂ 

ಭಾರತ ಗಣರಾಜ್ಯದ ಅರುವತ್ತೆಂಟನೇ ವರ್ಷದಲ್ಲಿ ಈ ಕೆಳಗಿನಂತೆ ಅಧಿನಿಯಮ 
ಮಾಡಲಾಗುವುದು: 

1. ಸಣ್ಣ ಹೆಸರು ಮತ್ತು ಪ್ರಾರಂಭ. (1) ಈ ಅಧಿನಿಯಮವನ್ನು 2017ರ ಕೇರಳ 
ರಾಜ್ಯ ಅಲ್ಪಸಂಖ್ಯಾತರ ಆಯೋಗ (ತಿದ್ದುಪಡಿ) ಅಧಿನಿಯಮ ಎಂದು ಕರೆಯಬಹುದು. 

(2) ಇದು 2017 ಫೆಬ್ರವರಿ 3ನೇ ದಿನಾಂಕದಂದು ಪ್ರಾಬಲ್ಯಕ್ಕೆ ಬಂದಿರುವುದಾಗಿ 
ಭಾವಿಸತಕ್ಕದ್ದು. 

- 2 , 3ನೇ ವಿಭಾಗದ ತಿದ್ದುಪಡಿ. 2014ರ ಕೇರಳ ರಾಜ್ಯ ಅಲ್ಪಸಂಖ್ಯಾತರ ಆಯೋಗ 
ಅಧಿನಿಯಮದ ( 2014ರ 5) 3ನೇ ವಿಭಾಗದ ( 2) ನೇ ಉಪ-ವಿಭಾಗದ ( ಬಿ) ಖಂಡದಲ್ಲಿರುವ 
“ಮತ್ತೊಂದು ” ಎಂಬ ಪದದ ಜಾಗದಲ್ಲಿ ಒಂದು” ಎಂಬ ಪದವನ್ನು ಸೇರಿಸತಕ್ಕದ್ದು. 

3. ರದ್ಧತಿ ಮತ್ತು ರಕ್ಷಣೆ (1) 2017ರ ಕೇರಳ ರಾಜ್ಯ ಅಲ್ಪಸಂಖ್ಯಾತರ 
ಆಯೋಗ (ತಿದ್ದುಪಡಿ) ಅಧ್ಯಾದೇಶ ( 2017ರ 1) ವು ಈ ಮೂಲಕ ರದ್ದುಗೊಂಡಿರುವುದು. 

(2) ಆ ರೀತಿ ರದ್ದುಗೊಳಿಸಿದ್ದರೂ , ಪ್ರಸ್ತುತ ಅಧ್ಯಾದೇಶದ ಪ್ರಕಾರ ತಿದ್ದುಪಡಿ 
ಮಾಡಿದಂತಹ ಪ್ರಧಾನ ಅಧಿನಿಯಮದ ಪ್ರಕಾರ ಮಾಡಿದ ಯಾವುದೇ ಕಾರ್ಯ ಅಥವಾ 
ಕೈಗೊಂಡ ಯಾವುದೇ ಕ್ರಮವನ್ನು, ಈ ಅಧಿನಿಯಮದ ಪ್ರಕಾರ ತಿದ್ದುಪಡಿ ಮಾಡಲ್ಪಟ್ಟ 
ಪ್ರಧಾನ ಅಧಿನಿಯಮದ ಪ್ರಕಾರ ಮಾಡಿರುವುದಾಗಿ ಅಥವಾ ಕೈಗೊಂಡಿರುವುದಾಗಿ ಭಾವಿಸತಕ್ಕದ್ದು. 


20 


